ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎರಡನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ ೦೮ನೇ ಡಿಸೆಂಬರ್‌. 2೦13 
(ಸಮಯ: ಬೆಳಗ್ಗೆ 10.30 ಗಂಟಿಗೆ) 


ಹ ಗ ದಂ 


1. ಶಾಸನ ರಚನೆ 


1 ವಿಧೇಯಕವನ್ನು ಮಂಡಿಸುವುದು 


ಕರ್ನಾಟಕ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು 
ಉಪಯೋಜನೆ (ಯೋಜನೆ ರೂಪಿಸುವುದು, ಆರ್ಥಿಕ ಸ ಸಂಪನ್ಮೂಲಗಳ 
ಹಂಚಿಕೆ ಮತ್ತು ಬಳಕೆ) ವಿಧೇಯಕ, 2೭೦13 


ಶ್ರೀ ಹೆಚ್‌. ಆಂಜನೇಯ (ಸಮಾಜ ಕಲ್ಯಾಣ ಮತ್ತು ಹಿ೦ದುಳದ 
ವರ್ಗಗಳ ಕಲ್ಯಾಣ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪಯೋಜನೆ 
ಮತ್ತು ಬುಡಕಟ್ಟು ಉಪಯೋಜನೆ(ಯೋಜನೆ ರೂಪಿಸುವುದು, ಆರ್ಥಿಕ 
ಸಂಪನ್ಕೂಲಗಳೆ' ಹಂಚಿಕೆ ಮತ್ತು ಬಳಕೆ) ಮು ಯು 
ಮಂಡಿಸಲು ಅನುಮತಿ ಕೋರುವುದು: 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


I, ವಿಧೇಯಕಗಳನ್ನು ಪರ್ಯಾಲೋಜಚಿಸುವುದು 
ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು 
ಉಪಯೋಜನೆ (ಯೋಜನೆ ರೂಪಿಸುವುದು, ಆರ್ಥಿಕ ಸಂಪನ್ಮೂಲಗಳ 
ಹಂಚಿಕೆ ಮತ್ತು ಬಳಕೆ) ವಿಧೇಯಕ, 2೦13 


ಶ್ರೀ ಹೆಚ್‌, ಆಂಜನೇಯ (ಸಮಾಜ ಕಲ್ಯಾಣ ಮತ್ತು ಹಿಂದುಳದ 
ವರ್ಗಗಳ ಕಲ್ಯಾಣ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಅನುಸೂಚಿತ ಜಾತಿಗಳ ಉಪಯೋಜನೆ 
ಮತ್ತು ಬುಡಕಟ್ಟು ಉಪಯೋಜನೆ (ಯೋಜನೆ ರೂಪಿಸುವುದು, ಆರ್ಥಿಕ 


ಸಂಪನೂ ಗಳ ಹಂಚಿಕೆ ಮತ್ತು ಬಳಕೆ)ವಿಧೇಯಕವನ್ನು 
ಪರ್ಯಾ ಸಬೇಕೆ೦ದು ಸೊಚಸುವುದು: 


ಆ) ಹಾಗೂ ಚಟ ಚತು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


ಪು.ತಿ.ನೋ., 


2. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಕೆ. ಕುಮಾರಸ್ವಾಮಿ 
ಹೆಚ್‌.ಡಿ.ರೇವಣ್ಣ, ಹೆಚ್‌.ಸಿ. ಬಾಲಕ ಷ್ಟ. ಏನ್‌, ಜಾತು ಸ್ಥಾಮಿ ಹಾಗೂ ಇತರರು 
ಕೃಷ್ಣಾ ಜಲ ನ್ಯಾಯಾಧಿಕರಣವು ದಿನಾಂಕ: 30.12.2೦1೦ರಂದು ನೀಡಿದ್ದ ಅ೦ತಿಮ 
ಐತೀರ್ಪಿನ ವಿರುದ್ಧ ಸಲ್ಲಸಿದ್ದ ಸ್ಪಷ್ಟೀಕರಣ ಅರ್ಜಯ ಮೇಲೆ ದಿನಾಂಕ: 
2೨.11.2೦13ರಂದು ಸ್ಯಾಯಾಧೀಕರಣವು ನೀಡಿದ ಆದೇಶದ ಬಗ್ಗೆ 

ಮತ್ತು 
ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಬಸವರಾಜ ಬೊಮ್ಮಾಯು., ಬಾಲಚಂದ್ರ 
ಖಾರಕಿಹೊಳ, ರಮೇಶ ಬ. ಭೂಸನೂರ ಹಾಗೂ ಕಟ ಕೃಷ್ಣ ಮೇಲ್ಲಂಡೆ 
ಯೋಜನೆಯ ಕಾಮಗಾರಿಯು ನಿಧಾನಗತಿಯಲ್ಲ ಸಾಗುತ್ತಿರುವುದರ ಬಗ್ಗೆ 

ಮತ್ತು 
ಶ್ರೀ ಜ.ಎಸ್‌. ಯಡಿಯೂರಪ್ಪ ಅವರು, ಕೃಷ್ಣಾ ನ್ಯಾಯಾಧಿಕರಣವು ದಿನಾಂಕ: 
2೨.14.2೦13ರಂದು ನೀಡಿರುವ ತೀರ್ಪಿನ ಬಗ್ಗೆ ಮುಂದುವರೆದ ಚರ್ಚೆ ಹಾಗೂ 


ಸರ್ಕಾರದ ಉತ್ತರ. 
3. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು 


ಆ) ದಿನಾಂಕ 25.11.2013ರ ಮೊದಲನೇ 
ಪಟ್ಟಿಯಿಂದ ತಡೆಹಿಡಿಯಲಾದ 
ಶ್ರೀ ವಿ. ಸುನೀಲ ಕುಮಾರ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 3(129) 
ಇ) ದಿನಾಂಕ 28.11.2013ರ ನಾಲ್ಕನೇ 
ಪಟ್ಟಿಯಿಂದ ತಡೆಹಿಡಿಯಲಾದ 
ಶ್ರೀ ಹೆಚ್‌.ಎಸ್‌.ಪ್ರಕಾಶ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 60(992) 
ಈ) ದಿನಾಂಕ 03.12.2013ರ ಏಳನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ 
ಡಾ| ಎಸ್‌. ಶಿವರಾಜ್‌ ಪಾಟೀಲ್‌ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 104(1487) 


ಉ) ದಿನಾಂಕ 04.12.2013ರ ಎಂಟನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ . 
ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರ 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 120(1089) 


ಊ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು 


ಒಂಭತ್ತನೇ ಪಟ್ಟ 


ಸಣ್ಣ ಕೈಗಾರಿಕೆಗಳು 
ಮುಜರಾಯಿ ಮತ್ತು 
ಸಕ್ಕರೆ ಸಚಿವರು 


ವೈದ್ಯಕೀಯ ಶಿಕ್ಷಣ 
ರಾಜ್ಯ ಸಚಿವರು 


ಸಮಾಜ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಚಿವರು 


ಪೌರಾಡಳಿತ, ಸ್ಥಳೀಯ ಸಂಸ್ಥೆಗಳು 
ಸಾರ್ವಜನಿಕ ಉದ್ದಿಮೆಗಳ 
ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ 
ಮತ್ತು ವಕ್ಸ್‌ ಸಚಿವರು 


ಒಂಭತ್ತನೇ ಪಟ್ಟ 
ಮ.ತಿ.ನೋ,, 


4. ವರದಿಯನ್ಮೊಪ್ಪಿಸುವುದು 


ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿ) ಅವರು 2೦1೨ನೇ 
ಸಾಅನ ಸಮಿತಿಯ ಎರಡನೇ ವರದಿಯನ್ನು ಒಪ್ಪಿಸುವುದು. 


೮. ಅರ್ಜಯನ್ನೊಬ್ಟಿಸುವುದು 


ಶ್ರೀ ಎಂ.ಪಿ. ಅಪ್ಪಚ್ಚು (ರಂಜನ್‌) (ಸದಸ್ಯರು, ಅರ್ಜಿಗಳ ಸಮಿತಿ) ಅವರು: 


1). ಶ್ರೀ ಗದಗ ಜಲ್ಲೆ, ಶಿರಹಟ್ಟ ತಾಲ್ಲೂಕಿನ ಬನ್ನಿಕೊಪ್ಪ ಗ್ರಾಮದಿಂದ ಮುರಡಿ 
ತಾ೦ಡಾ ಗ್ರಾಮದವರೆಗಿನ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಬಗ್ದೆ. 


11) - ಹಿರೇಕೆರೂರು ತಾಲ್ಲೂಕು ಮೈದೂರು ಗ್ರಾಮಪಂಚಾಯತಿಯಲ್ಲ 
ದಾಖಲಾತಿಯನ್ನು ಸೂಕ್ತ ರೀತಿಯಲ್ಲ ನಮೂದಿಸುವ ಬಗ್ಗೆ. 


ರ 


ಮೂಲಭೂತ ಸೌಲಭ್ಯವನ್ನು ಒದಗಿಸುವ ಬಗೆಗಿನ ಅರ್ಜಗಳನ್ನು 
ಒಪ್ಪಿಸುವುದು. 


6. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಅ. ವೆಂಕಟರಮಣಯ್ಯ ಅವರು ದೊಡ್ಡಬಳ್ಳಾಪುರ ತಾಲ್ಲೂಕಿನ ಸಾಸಲು 
ಹೋಬಳ ಹೊಸಳ್ಳ ಹಳ್ಳಕ್ಕೆ ಬೆಕ್‌ ಡ್ಯಾಂ ನಿರ್ಮಿಸುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


11) ಕಲಘಟಗಿ ತಾಲ್ಲೂಕು ಗ೦ಜಗಟ್ಟ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿ ಮತ್ತು 


. ಶ್ರೀ ಜಜ. ನಿಂಗಯ್ಯ ಅವರು ಮೂಡಿಗೆರೆ ತಾಲ್ಲೂಕಿನ ಕಳಸ ಹೋಖಬಳಯ 
ಶ್ರೀ ಕಳಸೇಶ್ವರ ದೇವಸ್ಥಾನಕ್ಕೆ ಸೇರಿದ ಭೂಮಿಯನ್ನು ಇನಾಂ ಮೀಸಲು ಅರಣ್ಯ 
ಭೂಮಿಯೆಂದು ಘೋಷಣೆಯಾಗಿರುವುದರಿಂದ ಅಲ್ಲನ 6777 ಎಕರೆ 
ಭೂಮಿಯನ್ನು ಅರಣ್ಯ ಇಲಾಖೆಗೆ ವರ್ಗಾಯಸಬಖೇಕೆಂದು ರಾಜ್ಯದ 
ಉಚ್ಛನ್ಯಾಯಾಲಯವು ನೀಡಿರುವ ತೀರ್ಪಿನಿಂದಾಗಿ ಸಾಗುವಳ ಮಾಡಿಕೊಂಡಿರುವ 
ರೈತರಿಗೆ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 

ಪು.ತಿ.ನೋ,, 


ತ 


. ಶ್ರೀ ರಾಜು ಅಲಗೂರು ಅವರು ಅಜಾಪುರ ನಗರದಲ್ಲ ವಿಮಾನ ನಿಲ್ದಾಣ ನಿರ್ಮಿಸುವ 


ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಎ.ಮ೦ಜು ಅವರು ರಾಜ್ಯದ ವಿವಿಧಡೆಯಿರುವ ಕ್ಲಬ್‌ಗಳ ಕಾರ್ಯವೈಖರಿಯ 


ಬಗ್ಗೆ ವಿಚಾರಣೆ ನಡೆಸಲು ರಚಿತವಾಗಿದ್ದ ಡಾ! ಹೇಮಚಂದ್ರ ಸಾಗರ ಅವರ 
ಅಧ್ಯಕ್ಷತೆಯಲ್ಲನ ಸದನ ಸಮಿತಿಯು ನೀಡಿರುವ ವರದಿಯ ಶಿಫಾರಸ್ಸನ್ನು ಹಾರಿಗೆ 
ತರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀಯುತರುಗಳಾದ ಕೆ.ಎಂ. ಶಿವಅಂಗೇಗೌಡ ಹೆಚ್‌.ಡಿ. ರೇವಣ್ಣ, ಮತ್ತು ಸಿ.ಎನ್‌. 


ಬಾಲಕೃಷ್ಣ ಅವರುಗಳು ಹಾಸನ ಜಲ್ಲೆಯ ಸರ್ಕಾರಿ ಕೃಷಿ ಕಾಲೇಜನ ಹ೦ತ 1 ಮತ್ತು 
ಏರ ಕಾಮಗಾರಿಗಳಗಾಗಿ ಅವಶ್ಯಕ ಅನುದಾನ ಚಡುಗಡೆಯಾಗದೆ ಕಾಮಗಾರಿಗಳು 
ಅಪೂರ್ಣಗೊಂಡಿರುವ ಬಗ್ಗೆ ಮಾನ್ಯ ಕೃಷಿ ಸಚಿವರ ಗಮನ ಸೆಳೆಯುವುದು. 


. ಡಾ.ಕೆ. ಸುಧಾಕರ್‌, ಶ್ರೀ ಎಸ್‌.ಎನ್‌. ನಾರಾಯಣಸ್ವಾಮಿ ಕೆ.ಎಂ. ಮತ್ತು 


ಶ್ರೀ ಐ.ಎಂ. ನಾಗರಾಜು ಅವರುಗಳು ಬೆಂಗಳೂರು ನಗರದಲ್ಲಿ ಊಟೋಪಚಾರ 
ಹಾಗೂ ಮನರಂಜನೆಗೆ ನಿಗದಿ ಮಾಡಿರುವ ಸಮಯಾವಕಾಶವನ್ನು 
ತಡರಾತ್ರಿಯವರೆವಿಗೂ ವಿಸ್ತರಿಸುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಅವರು ದಾವಣಗೆರೆ ಜಿಲ್ಲೆ ಹರಿಹರ ತಾಲ್ಲೂಕಿನಲ್ಲ 
ಬೈರನಪಾದ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಸುವ ಬಗ್ಗೆ ಮಾನ್ಯ 
ಸಣ್ಣ ನೀರಾವರಿ ಸಚವರ ಗಮನ ಸೆಳೆಯುವುದು. 


ಶ್ರೀ ಈ. ತುಕಾರಾಂ ಅವರು ಬಳ್ಳಾರಿ ಜಲ್ಲೆ ಸಂಡೂರು ತಾಲ್ಲೂಕಿನ ರಾಷ್ಟ್ರೀಯ 
ಹೆದ್ದಾರಿ 63ರ ಕುರೇಕುಪ್ಪ ಗ್ರಾಮದ ಹತ್ತಿರ ತುಂಗಭದ್ರಾ ಕಾಲುವೆಯ ಸೇತುವೆಯು 
ಸಂಪೂರ್ಣವಾಗಿ ಕುಸಿದಿರುವ ಬಗ್ಗೆ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಜ.ಆರ್‌. ಯಾವಗಲ್‌ ಅವರು ನರಗುಂದ ಪಟ್ಟಣದ ಒಳಚರಂಡಿ ಯೋಜನೆ 
ಪೂರ್ಣಗೊಳ್ಳದೆ ಉಂಟಾಗಿರುವ ತೊಂದರೆಯ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪ ಸಂಖ್ಯಾತರ ಕಲ್ಯಾಣ, ಹಜ್‌ 


ಮತ್ತು ವಕ್ತ್‌ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ.ಅ, ಪ್ರಸನ್ನಕುಮಾರ್‌ ಅವರು ಕೊಳಚೆ ನಿರ್ಮೂಲನ ಮಂಡಳಯಂದ 
ಕೊಳಚೆ ಪ್ರದೇಶದಲ್ಲರುವ ಮನೆಗಳಗೆ ಹಕ್ಕುಪತ್ರ ವಿತರಣೆಯಲ್ಲ ಮಾಡುತ್ತಿರುವ 
ತಾರತಮ್ಯ ಮತ್ತು ವಿಳ೦ಬದ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಯು.ಜ. ಬಣಕಾರ ಅವರು ರಾಜ್ಯದಲ್ಲಿ ಮರಳು ಅಭಾವದಿಂದ ಕಟ್ಟಡ 
ಕಾಮಗಾರಿಗಳು ಸ್ಥಗಿತಗೊಂಡಿರುವುದರಿಂದ ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕರಿಗೆ 
ತೊಂದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು. | 

ಮ.ತಿ.ನೋ, 


| 
ಶ್ರೀ ಕೆ.ಎಂ.ಶಿವಆಂಗೇಗೌಡ ಅವರು ಗ್ರಾಮ ಕೋಶದ ರಚನೆ ಕುರಿತು 
ಸರ್ಕಾರವು ಕೈಗೊಂಡಿರುವ ಕ್ರಮದ ಬಗ್ದೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


, ಶ್ರೀ ಕೆ.ಜಿ.ಬೋಪಯ್ಯ ಅವರು ಕೊಡಗು ಜಲ್ಲೆಯ ಜಮ್ಮಾಬಾಣಿಗಳಗೆ ಸಂಬಂಧಿಸಿದ 


ಎಲ್ಲಾ ಬಾಣಿ ಜಾಗಗಳಗೆ ಕಂದಾಯ ವಿಧಿಸುವಂತೆ ಭೂ ಕಂದಾಯ ಕಾಯದೆ ಕಲಂ 
80ಕ್ಕೆ ತಿದ್ದುಪಡಿ ತ೦ದಿದ್ದರೂ ಇದುವರೆಗೂ ಅನುಷ್ಟಾನಕ್ಕೆ ತಂದಿಲ್ಲದಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಎಸ್‌.ಚಿಕ್ಕಮಾದು ಅವರು ಮೈಸೂರು ಜಲ್ಲೆ ಹೆಚ್‌.ಡಿ. ಕೋಟೆ ತಾಲ್ಲೂಕಿನಲ್ಲ 


ಒಂದೇ ವಾರದಲ್ಲ ಹುಅ ಮತ್ತು ಆನೆ ತುಳತಕ್ಕೆ ನಾಲ್ಕು ಜನ ರೈತರು ಸಾವನಪ್ಚಿರುವ 
ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಡಿ.ನಾಗರಾಜಯ್ಯ ಅವರು ಕುಣಿಗಲ್‌ ಪಟ್ಟಣದಲ್ಲ ತುಮಕೂರು-ಮದ್ದೂರು 


ರಸ್ತೆಯು ರಾಜ್ಯ ಹೆದ್ದಾರಿಯಾಗಿದ್ದು 14 ಮೀಟರ್‌ ಅಗಲ ರಸ್ತೆಯನ್ನು 22 
ಮೀಟರ್‌ಗಳಗೆ ಅಗಲೀಕರಣಗೊಳಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಪಿ. ರಾಜೀವ್‌ ಅವರು ಎ.ಪಿ.ಎಲ್‌ ಕಾರ್ಡುದಾರರಿಗೆ ಸೀಮೆ ಎಣ್ಣೆ ವಿತರಣೆ 
ಮಾಡುತ್ತಿಲ್ಲವಾದ್ದರಿ೦ದ ಗ್ರಾಮೀಣ ಪ್ರದೇಶದ ಜನರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ 
ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಸಚಿವರ ಗಮನ ಸೆಳೆಯುವುದು. 


17.ಶ್ರೀ ಬ. ಶಿವಣ್ಣ ಅವರು ಆನೇಕಲ್‌ನಲ್ಲರುವ ಕೆಲವು ಜನರು ಸರ್ಕಾರಿ ಜಮೀನು 


2೦. 


ರಾಜಕಾಲುವೆ ಮತ್ತು ಸರ್ಕಾರಿ ಕೆರೆಗಳನ್ನು ಒತ್ತುವರಿ ಮಾಡಿಕೊಳ್ಳುತ್ತಿರುವುದರಿಂದ 
ಸರ್ಕಾರವು ಅದನ್ನು ತಡೆಗಟ್ಟಲು ಕೈಗೊಂಡಿರುವ ಕ್ರಮ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. | 


ಶ್ರೀ ಜ.ಎಸ್‌. ಯಡಿಯೂರಪ್ಪ ಮತ್ತು ಡಾ| ವಿಶ್ವನಾಥ ಈ. ಪಾಟೀಲ್‌ ಅವರು 
ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿಯಲ್ಲ ನಿರ್ಮಿಸಲಾದ 
ಸುವರ್ಣ ವಿಧಾನಸೌಧದಲ್ಲ ಸರ್ಕಾರಿ ಕಛೇರಿಗಳನ್ನು ಸ್ಥಳಾಂತರಿಸುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಯಶವಂತರಾಯಗೌಡ ಪಾಟೀಲ್‌ ಅವರು ರಾಜ್ಯದ 5 ವಿದ್ಯುತ್‌ ಕಂಪನಿಗಳಲ್ಲ 
ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಸುತ್ತಿರುವ ನೌಕರರನ್ನು ಖಾಯಂಗೊಳಸುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಪಿಟ. ರವಿ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲ ಅತಿಥಿ 
ಉಪನ್ಯಾಸಕರಾಗಿ ಹಲವಾರು ವರ್ಷಗಳಂ೦ದ ಸೇವೆ ಸಲ್ಲಸುತ್ತಿರುವ ಉಪನ್ಯಾಸಕರ 
ಸೇವೆಯನ್ನು ಖಾಯಂಗೊಳಸುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 

. ಪು.ತಿ.ನೋ,, 


21. 


ಐಟಿ, 


23. 


24. 


255. 


26. 


271. 


ಅರಿ. 


ಶ್ರೀ ತನ್ವೀರ್‌ ಸೇಠ್‌ ಅವರು ಉದ್ಯೋಗ ಮತ್ತು ತರಬೇತಿ ಇಲಾಖೆಯಲ್ಲಿ ಇತ್ತೀಚೆಗೆ 
ನಡೆದ ಎಸ್‌.ಸಿ.ವಿ.ಟ ಪರೀಕ್ಷೆಯಲ್ಲ ಅವ್ಯವಹಾರ ನಡೆದಿರುವ ಬಗ್ಗೆ ಮಾನ್ಯ ಕಾರ್ಮಿಕ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


ಶ್ರೀಯುತರುಗಳಾದ ಸಿ.ಎನ್‌. ಬಾಲಕೃಷ್ಣ, ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆ 
ಹೇಮಾವತಿ ಯೋಜನೆಯ ವಲಯದ ವ್ಯಾಪ್ತಿಯಲ್ಲ ಬರುವ ಪುರಾತನ ಕಾಲದ 
ದೇವಾಲಯಗಳ ಜೀಣೋದ್ದಾರಕ್ಸಾಗಿ ಹಣ ಬಡುಗಡೆ ಮಾಡುವ ಬಗ್ಗೆ ಮಾನ್ಯ 
ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಡಾ| ವಿಶ್ವನಾಥ ಈ ಪಾಟೀಲ್‌ ಅವರು ಸುಮಾರು ಹತ್ತು ವರ್ಷಗಳ೦ದ ಗುತ್ತಿಗೆ 
ಆಧಾರದ ಮೇಲೆ ಕರ್ನಾಟಕ ವಿದ್ಯುತ್‌ ಮಂಡಳಯಲ್ಲ ಸೇವೆ ಸಲ್ಪಸುತ್ತಿರುವ 
ಮೀಟರ್‌ ರೀಡರ್‌ಗಳನ್ನು ಖಾಯಂಗೊಳಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. | 


ಶ್ರೀಮತಿ ಶಾರದಾ ಮೋಹನ ಶೆಟ್ಟ ಅವರು ಉತ್ತರ ಕನ್ನಡ ಜಲ್ಲೆಯಲ್ಲ ಬರುವ ರಾಮ 
ಕ್ಷತ್ರಿಯ ಸಮಾಜದ ಶೇರುಗಾರ ಜಾತಿಯ ಜನರ ಜಾತಿ ಪ್ರಮಾಣ ಪತ್ರದಲ್ಲ 
ಶೇರುಗಾರ ಖದಲಗೆ ಶೇರೆಣಾರಯೆಂದು ನಮೂದಿಸಲಾಗುತ್ತಿರುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಮಂಕಾಳ ಎಸ್‌. ವೈದ್ಯ ಅವರು ಉತ್ತರ ಕನ್ನಡ ಜಲ್ಲೆಯ ಶರಾವತಿ ನದಿಯ 
ಎಡ ಮತ್ತು ಬಲ ದಂಡೆಯಲ್ಲ ವಾಸಿಸುವ ಜನರಿಗೆ ಅ೦ಗನಮಕ್ಕಿ ಡ್ಯಾಂನಿಂದ 
ಹರಿಯುವ ನೀರಿನಿಂದ ತೊರೆಯಾಗುತ್ತಿದ್ದು ಆ ಜನರಿಗೆ ಶಾಶ್ವತ ಪರಿಹಾರ ನೀಡುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಜಗದೀಶ ಶೆಟ್ಟರ್‌ ಅವರು ಹುಬ್ಬಳ್ಳಿ-ಧಾರವಾಡ ಮಧ್ಯದಲ್ಲ ಮಂಜೂರಾಗಿರುವ 
ಜಆರ್‌ಟಎಸ್‌ ಯೋಜನೆಯ ಅಡಿಯಲ್ಲ ಬರುವ ಚತುಷ್ಪಥ ರಸ್ತೆ ಕಾಮಗಾರಿಯ 
ಪ್ರಗತಿಯ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಶ್ರೀಯುತರಾದ ಎಸ್‌. ಆರ್‌. ವಿಶ್ವನಾಥ್‌ ಮತ್ತು ಡಿ. ನಾಗರಾಜಯ್ಯ ಅವರು 
ರಾಜ್ಯದ ಕಾರಗೃಹಗಳಲ್ಲರುವ ಮನ: ಪರಿವರ್ತನಾ ಕೈದಿಗಳನ್ನು ಸನ್ನಡತೆಯ 
ಆಧಾರದ ಮೇಲೆ ಜಡುಗಡೆಗೊಆಸಲು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಗೃಹ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಆರ್‌.ಅಶೋಕ ಮತ್ತು ಡಾ| ಸಿ.ಎನ್‌.ಅಶ್ವಥ್‌ನಾರಾಯಣ ಬೆಂಗಳೂರು ವಿದ್ಯುತ್‌ 
ಸರಬರಾಜು ಕಂಪನಿಗಳಗೆ ವಿದ್ಯುತ್‌ ಬಲ್‌ ಪಾವತಿಸಿದ್ದಾಗ್ಯೂ ಸಹ ಮುಂದಿನ 
ಅಲ್‌ನಲ್ಲ ದಂಡದ ರೂಪದಲ್ಲ ಪುನ: ಜಲ್‌ ಬರುತ್ತಿರುವುದರ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. | 


ಪು.ತಿ.ನೋ, 


2೦, 


30. 


Bl 


32, 


ಆತ, 


34. 


Cle 


36. 


ಶ್ರೀ ಗುರು ಪಾಟೀಲ್‌ ಶಿರವಾಳ ಅವರು ಶಹಪುರ ಕ್ಷೇತ್ರ ವ್ಯಾಪ್ತಿಯ 
ಗ್ರಾಮಪಂಚಾಯತ್‌ಗಳು ಕೈಗೊಳ್ಳುತ್ತಿರುವ ವಸತಿ ಯೋಜನೆಗಳಲ್ಲಿ ಅವ್ಯವಹಾರ 
ನಡೆದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ಬಜಾಪುರ ಜಲ್ಲೆಯಾದ್ಯಂತ ಮರಳನ 
ಕೊರತೆಯುಂಬಾಗಿರುವುದರಿಂದ ಸಾರ್ವಜನಿಕರಿಗೆ ಕಟ್ಟಡಗಳನ್ನು ಕಟ್ಟಲು ತೀವ್ರ 
ತೊಂದರೆಯಾಗುತ್ತಿರುವುದರಿಂದ, ನದಿ ಮೂಲಗಳಂದ ಮರಳು ಶೇಖರಣೆ 
ಮಾಡುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಲೋಕೋಪಯೋಗಿ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಂಜಯ ಜ. ಪಾಟೀಲ್‌ ಅವರು ಅನುದಾನಿತ ಪಾಲಟೆಕ್ನಿಕ್‌ ಕಾಲೇಜುಗಳಲ್ಲಿ 
ವಿದ್ಯಾರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳುವಾಗ ಸೂಕ್ತ ಪ್ರವೇಶಾವಕಾಶವನ್ನು ಆಡಳತ 
ಮಂಡಳಯವರಿಗೆ ಜಟ್ಟುಕೊಡುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು 
ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎನ್‌.ಚಲುವರಾಯಸ್ವಾಮಿ ಅವರು ಹಟ್ಟಿ ಚಿನ್ನದ ಗಣಿಯಿಂದ ಹೊರಬರುವ 
ತ್ಯಾಜ್ಯವನ್ನು ಸೂಕ್ತ ಸ್ಥಳಕ್ಕೆ ವಿಲೇವಾರಿ ಮಾಡುವುದರ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಏಂ: 


ಶ್ರೀ ಎಸ್‌. ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಲ್ಲೆಯ ಸೊರಬ ತಾಲ್ಲೂಕಿನ 
ಕೋಟಪರದಲ್ಲರುವ ವಿದ್ಯುತ್‌ ಪ್ರಸರಣದ ಶಕ್ತಿ ಪರಿವರ್ತಕವನ್ನು 
ಮೇಲ್ದರ್ಜೆಗೇರಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಶ್ರೀ ಅಪ್ಪಾಜ ನಾಡಗೌಡ ಅವರು ಜಜಾಪುರ ಜಲ್ಲೆಯ ಮುದ್ದೇಜಹಾಳ ತಾಲ್ಲೂಕಿನ 
ತಂಗಡಿ-ನಾಲತವಾಡ ಅಂಕ್‌ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವ್ಯದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಕೆ.ಆರ್‌.ರಮೇಶ್‌ಕುಮಾರ್‌ ಅವರು ರಾಜ್ಯದಲ್ಲ ಇತ್ತೀಚೆಗೆ ಹಲವಾರು 
ಜಾನುವಾರುಗಳು ಕಾಲುಬಾಯಿ ಜ್ವರದಿಂದ ಬಳ ಮೃತಪಟ್ಟದ್ದರಿಂದ 
ಸಂಕಷ್ಟಕ್ಕೀಡಾದ ರೈತರುಗಳಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕಾನೂನು, 
ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ ವ್ಯವಹಾರಗಳು, ಶಾಸನ 
ರಚನೆ ಮತ್ತು ಪಶುಸ೦ಗೋಪನೆ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಡಿ.ಬ. ಇನಾಂದಾರ ಅವರು ನೂತನವಾಗಿ ತಾಲ್ಲೂಕು ರಚನೆಯಾಗಿರುವ 
ಕಿತ್ತೂರಿಗೆ ಮೂಲಭೂತ ಸೌಕರ್ಯ ಕಲ್ಪಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


ಪು.ತಿ.ನೋ., 


37; 


ಶ್ರೀ ಹೆಚ್‌.ಡಿ.ರೇವಣ್ಣ ಮತ್ತು ಸಿ.ಎನ್‌. ಬಾಲಕೃಷ್ಣ ಅವರು ಹಾಸನ ಮತ್ತು 
ಹೊಳೆನರಸೀಪುರ ಡಿಪ್ಲೋಮ ಕಾಲೇಜುಗಳಲ್ಲ ಸಂಜೆ ತರಗತಿಗಳನ್ನು ನಡೆಸಲು 
ಅನುಮತಿ ನೀಡುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ 
ಗಮನ ಸೆಳೆಯುವುದು. 


7. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ ,ಅಶೋಕ ಖೇಣಿ ಮತ್ತು ಯು.ಬಿ. 


ಬಣಕಾರ ಅವರುಗಳು ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ. 


ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ,  ಕೆ.ಎಂ.ಶಿವಅಂಗೇಗೌಡ 
ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಬೆಂಗಳೂರು ಉತ್ತರ 
ತಾಲ್ಲೂಕು ಕಸಬಾ ಹೋಬಳ ನಾಗಶೆಟ್ಟಪಳ್ಳ ಹಾಗೂ ಭೂಪಸಂದ್ರ ಗ್ರಾಮದ 
ಕರ್ನಾಟಕ ಹಾಲು ಮಹಾಮಂಡಳಗೆ ಸೇರಿದ ಆಸ್ತಿಯನ್ನು ಭೂ 
ಮಾಫಿಯಾದೊಂದಿಗೆ ಶಾಮೀಲಾಗಿ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಸರ್ಕಾರವನ್ನು 
ವಂಚಿಸುತ್ತಿರುವ ಬಗ್ಗೆ ಚರ್ಚೆ. 


. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಕೆ.ಎಂ.ಶಿವಅಂಗೇಗಳಡ 


ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಕೇಂದ್ರ ಸರ್ಕಾರದಿಂದ 
ರಾಜ್ಯಕ್ಕೆ ಬಹುಹಳ್ಳಗಳ ಕುಡಿಯುವ ನೀರು ಯೋಜನೆಗೆ. ಹಣ 
ಬಡುಗಡೆಯಾಗಿದ್ದರೂ ಆ ಹಣ ಬಳಸಿಕೊಳ್ಳದೇ ಇರುವುದರಿಂದ ಗ್ರಾಮಾಂತರ 
ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ತೊ೦ದರೆಯಾಗಿರುವ ಬಗ್ಗೆ ಚರ್ಚೆ. 


. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಗೋವಿಂದ ಎಂ.ಕಾರಜೋಳ, ಎಸ್‌. 


ಸುರೇಶ್‌ ಕುಮಾರ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತು ಲಕ್ಷ್ಮಣ ಸವದಿ ಹಾಗೂ 
ಇತರರು ರಾಜ್ಯದಲ್ಲ ಇತ್ತೀಚೆಗೆ ಜಾನುವಾರುಗಳು ಕಾಲುಬಾಯಿ ರೋಗಕ್ಕೆ ತುತ್ತಾಗಿ 
ಸಾವನ್ನಪ್ಪುತ್ತಿರುವುದರಿ೦ದ, ಕಾಲುಬಾಯಿ ರೋಗ ತಡೆಗೆ ಸರ್ಕಾರವು ಅಗತ್ಯ 
ಕ್ರಮಕ್ಕೆಗೊಳ್ಳುವ ಮತ್ತು ಸೂಕ್ತ ಪರಿಹಾರ ನೀಡುವ ಬಗ್ಗೆ ಚರ್ಚೆ. 


ಶ್ರೀ ಜೆ.ಆರ್‌.ಲೋಬೊ, ಶ್ರೀಮತಿ ಶಕುಂತಲಾ ಟ. ಶೆಟ್ಟ ಮತ್ತು ಜ.ಐ. ಮೊಹಿದ್ದೀನ್‌ 
ಬಾವಾ ಅವರುಗಳು, ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್‌, ಸಹ 
ಪ್ರೊಫೆಸರ್‌ ಮತ್ತು ಸಹಾಯಕ ಪ್ರೊಫೆಸರುಗಳ ನೇಮಕಾತಿಯಲ್ಲ ನಡೆದ 
ಅವ್ಯಹಾರದ ಬಗ್ಗೆ ಚರ್ಚೆ. 

ಮ.ತಿ.ನೋ,, 


ಸ್ರ 


. ಶ್ರೀಯುತರುಗಳಾದ ಆರ್‌.ಅಶೋಕ, ವಿ.ಸುನೀಲಕುಮಾರ್‌, ಸಿ.ಟಿ.ರವಿ ಮತ್ತು 


ಜಿ.ಎನ್‌. ವಿಜಯಕುಮಾರ ಅವರುಗಳು ರಾಜ್ಯದಲ್ಲ ಬ್ಯಾಂಕ್‌-ಎ.ಟ.ಎ೦ ಗಳಲ್ಲ 
ಹಾಗೂ ವಿವಿಧೆಡೆ ನಡೆಯುತ್ತಿರುವ ಹಲ್ಲೆ, ದರೋಡೆ ಮತ್ತು ಕೋಮು ಹಿಂಸಾಚಾರ 
ಘಟನೆಗಳು ಸೇರಿದಂತೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟರುವ 
ಬಗ್ಗೆ ಚರ್ಚೆ. 


. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ, ಜ.ಟ. 


ದೇವೇಗೌಡ, ಎನ್‌. ಚಲುವರಾಯ ಸ್ವಾಮಿ ಮತ್ತು ಮಧು ಬಂಗಾರಪ್ಪ ಹಾಗೂ 
ಇತರರು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಗೆ ಕಳಪೆ ಗುಣಮಟ್ಟದ ಔಷಧಿಗಳ 
ಸರಬರಾಜಿನಿಂದಾಗಿ ರೋಗಿಗಳಗೆ ತೊಂದರೆಯಾಗಿರುವ ಬಗ್ಗೆ ಚರ್ಚೆ. 


. ಶ್ರೀಯುತರುಗಳಾದ. ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸಂಗಪ್ಪ ಸವದಿ, 


ಭರಮಗೌಡ ಆಲಗೌಡ ಕಾಗೆ ಅವರುಗಳು ಕೇಂದ್ರ ಸರ್ಕಾರದ ನೀರಾವರಿ 
ಇಲಾಖೆಯು ಎಐಬಪಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದು ನಮ್ಮ ರಾಜ್ಯದಲ್ಲಿ 
ಠಗಾಗಲೇ ಎಐಐಪಿ ಅಡಿಯಲ್ಲರುವ ಯೋಜನೆಗಳು ಹಾಗೂ ಹೊಸದಾಗಿ 
ಸೇರ್ಪಡೆಯಾಗಿರುವ. ಯೋಜನೆಗಳನ್ನು ಇ.ಆರ್‌.ಎಂ. ಮತ್ತು ಕಾಡಾ 
ಸ್ವೀ೦ಂಗಳಡಿಯಲ್ಲ ಬಳಸಬಹುದಾದ ಪರಿಣಾಮಗಳ ಬಗ್ಗೆ ಚರ್ಚೆ. 


. ಶ್ರೀಯುತರುಗಳಾದ ಎಸ್‌.ಮಧುಬಂಗಾರಪ್ಪ, ಕೆ.ಎಂ.ಶಿವಅಂಗೇಗೌಡ, 


ಸಿ.ಎನ್‌.ಬಾಲಕೃಷ್ಣ, ಐ... ನಿಂಗಯ್ಯ ಹಾಗೂ ಇತರರು ರಾಜ್ಯದ ಅರಣ್ಯ 
ಜಮೀನುಗಳಲ್ಲ ಬಗರ್‌ಹುಕುಂ ಸಾಗುವಳ ಮಾಡುತ್ತಿರುವ ರೈತರಿಗೆ ಹಾಗೂ 
ಅರಣ್ಯವಾಸಿಗಳಗೆ ಹಕ್ಕುಗಳನ್ನು ಮಾನ್ಯ ಮಾಡುವ ಸಲುವಾಗಿ ಅಧಿನಿಯಮ 
2೦೦೮, 2೦೦8 ಹಾಗೂ 2೦1೭ರ ಕಾಯ್ದೆ ಅನ್ವಯ ಗ್ರಾಮ ಸಮಿತಿಗಳನ್ನು 
ರಚಿಸಲು ಹಾಗೂ ಬಗರ್‌ಹುಕುಂ ಸಾಗುವಳದಾರರಿಗೆ ಹಕ್ಕುಪತ್ರಗಳನ್ನು ವಿಸ್ತರಿಸುವ 
ಬಗ್ಗೆ ಚರ್ಚೆ. 


10. ಶ್ರೀಯುತರುಗಳಾದ ಡಾ| ಕೆ. ಸುಧಾಕರ, ಅ.ಎಂ.ನಾಗರಾಜ್‌, ಎಸ್‌.ಎನ್‌. 


ಸುಬ್ಬಾರೆಡ್ಡಿ, ಎಸ್‌.ಎನ್‌. ನಾರಾಯಣಸ್ವಾಮಿ ಹಾಗೂ ಇತರರು ಚಿಕ್ಕಬಳ್ಳಾಪುರ ಜಲ್ಲೆ 
ನಂದಿ ಹೋಬಳಯ ನೆಲಮಾಕಲಹಳ್ಳ ಗ್ರಾಮಗಳಲ್ಲಿ ಜವಳ ಪಾರ್ಕ್‌ ನಿರ್ಮಿಸಲು 
ಮಂಜೂರು ಮಾಡಲಾದ 84 ಏಕರೆ ಭೂಮಿಯನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ 
ಹಸ್ತಾಂತರಿಸಲು ಸರ್ಕಾರವು ತೀರ್ಮಾನ ತೆಗೆದುಕೊಂಡಿರುವುದರ ಬಗ್ಗೆ ಚರ್ಚೆ. 


ಶ್ರೀಯುತರುಗಳಾದ ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸವದಿ, ಭರಮಗೌಡ 
ಕಾಗೆ, ಸಿ.ಟಿ.ರವಿ, ಹಾಗೂ ಡಿ.ಎನ್‌. ಜೀವರಾಜ್‌ ಅವರುಗಳು ಕೇಂದ್ರ ಸರ್ಕಾರವು 
ಪಶ್ಚಿಮಘಟ್ಟ ಪರಿಸರ ಹಾಗೂ ಅರಣ್ಯ ರಕ್ಷಣೆಗಾಗಿ ಹೊರಡಿಸಿದ ಆದೇಶದಿಂದ 
ರಾಜ್ಯದ ಪಕಶ್ಲಿಮಫಟ್ಟ ಪ್ರದೇಶಗಳಲ್ಲ ವಾಸಿಸುತ್ತಿರುವ ಜನರ ಮೇಲೆ ಆಗುತ್ತಿರುವ 
ಪರಿಣಾಮಗಳ ಬಗ್ಗೆ ಚರ್ಚೆ. 


12. ಶ್ರೀಯುತರುಗಳಾದ ಕೆ.ಅ. ಪ್ರಸನ್ನ ಕುಮಾರ್‌, ಪ್ರಿಯಾಂಕ ಖರ್ಗೆ, ಶಾರದಾ ಪೂರ್ಯ 


ನಾಯಕ ಅವರುಗಳು ಶಿವಮೊಗ್ಗ ಮತ್ತು ಗುಲಬರ್ಗಾ ನಗರಗಳಲ್ಲ ನಡೆಯುತ್ತಿದ್ದ 
ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಸ್ಥಗಿತಗೊಳಸಿರುವ ಬಗ್ಗೆ ಚರ್ಚೆ. 
ಘು.ಶಿ.ನೋ,, 


13. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಕೆ. ಕುಮಾರಸ್ವಾಮಿ, 
ಚ.ಅ.ನಿ೦ಗಯ್ಯ, ವೈ. ಏಸ್‌.ವಿ.ದತ್ತಾ ಮತ್ತು ತ ಮಧು ಬಂಗಾರಪ್ಪ ಅವರುಗಳು 
ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಕೊಡುಗು ಜಲ್ಲೆಗಳಲ್ಲ ಅಕಾಅಕ ಭಾರೀ 
ಮಳೆಯುಂಟಾದ ಹಿನ್ನಲೆಯಲ್ಲ ಕಾಫೀ ಏಲಕ್ಕಿ ಮತ್ತು ಮೆಣಸಿನ ಖೆಳೆಗಳು 
ನಾಶವಾಗಿರುವುದರಿಂದ ರೈತರಿಗೆ ನಷ ಹ್ವವುಂಟಾಗಿದ್ದು 'ಅಂತಹ ರೈತರಿಗೆ ಸೂಕ್ತ 
ಪರಿಹಾರ ನೀಡುವ ಬಗ್ಗೆ ಚರ್ಚೆ. 


14. ಶ್ರೀಯುತರುಗಳಾದ ಅ.ಸುರೇಶ್‌ಗೌಡ ಮತ್ತು ಡಾಟ ರಫೀಕ್‌ ಅಹ್ಮದ್‌ ಎಸ್‌ 
ಅವರುಗಳು ಹೇಮಾವತಿ ಜಲಾಶಯದಿಂದ ತುಮಕೂರು ಬ್ರಾಂಚ್‌ ಸ್‌ 
ಹಂಚಿಕೆಯಾಗಿರುವ ಖಾಕಿ ನೀರನ್ನು ವರ್ಷದಲ್ಲಿ 8 ತಿಂಗಳು. ಹರಿಸಲು ಕ್ರಮ 
ಕೈಗೊಳ್ಳುವ ಬಗ್ಗೆ ಚರ್ಚೆ. 


15. ಶ್ರೀ ಎನ್‌. ಚಲುವರಾಯಸ್ವಾಮಿ, ಅವರು ರಾಜ್ಯದಲ್ಲಿ ಇತ್ತೀಚೆಗೆ ಹಲವಾರು 
ಜಾನುವಾರುಗಳು ರ ಜ್ವರದಿಂದ ಬಳಲ ಮೃತಪಟ್ಟದ್ದರಿಂದ 
ಸಂಕಷ್ಟಕ್ಕೀಡಾದ ರೈತರಗಳಗೆ ಪರಿಹಾರ ನೀಡುವ ಬಗ್ಗೆ ಚರ್ಚೆ. 


16. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಡಿ.ನಾಗರಾಜಯ್ಯ, 
ಹೆಚ್‌.ಡಿ.ರೇವಣ್ಣ, ಕೆ.ಎಂ. ಶಿವಅಂಗೇಗೌಡ ಮತ್ತು" ಎಸ್‌. ಮಧು ಬಂಗಾರಪ್ಪ 
ಅವರುಗಳು ರಾಜ್ಯದಲ್ಲ ಕೆಲವು ಜಿಲ್ಲೆಗಳಲ್ಲಿ ಬರಪೀಡಿತ ತಾಲ್ಲೂಕುಗಳೆಂದು 
ಘೋಷಿಸಿರುವಂತೆ ಜಲ್ಲಾಧಿಕಾರಿಬುಂದ ವರದಿ ಬಂದಿದ್ದರೂ ಸಹ ಸರ್ಕಾರವು ಆ 
ಬಗ್ಗೆ ಘೋಷಣೆ ಮಾಡದಿರುವ ಬಗ್ಗೆ ಚರ್ಚೆ. 


17. ಕ್ರೀಯುತರುಗಳಾದ ಬಿ.ಎಸ್‌.ಯಡಿಯೂರಪ್ಪ, ಯು.ಬ.ಬಣಕಾರ ಮತ್ತು 
ಡಾ ವಿ.ಐ. ಪಾಟೀಲ್‌ ಅವರುಗಳು ಅನ್ನಭಾಗ್ಯ ಯೋಜನೆಯಡಿ ಐಪಿಎಲ್‌ 
ಕಾರ್ಡುದಾರರಿಗೆ ಪ್ರತಿ ತಿಂಗಳು ನೀಡುತ್ತಿರುವ 3೦ ಕೆ.ಜ. ಅಕ್ಕಿಯು ಕಾಳ 
ಸಂತೆಯಲ್ಲ ಮಾರಾಟವಾಗುತ್ತಿರುವ ಬಗ್ಗೆ 


ಮತ್ತು 


ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಬಸವರಾಜ್‌ ಬೊಮ್ಮಾಯಿ, ಎಸ್‌ ಸುರೇಶ್‌ 
ಕುಮಾರ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತು ಲಕ್ಷ ಫೌ ಸವದಿ ಹಾಗೂ ಇತರರು 
ರಾಜ್ಯದಲ್ಲ ಜಾರಿಗೆ” ತರಲಾದ ಅನ ಭಾಗ್ಯ ಚಾ ನ್ಯೂನತೆಯ ಬಗ್ಗೆ ಹಾಗೂ 
ಯೋಜನೆಯನ್ನು ಜಾರಿಗೊಳಸಲು ಸರ್ಕಾರವು ವಿಫಲವಾಗಿರುವ ಬಗ್ಗೆ ಚರ್ಚೆ. 


18. ಶ್ರೀಯುತರುಗಳಾದ ಕೆ.ಜ.ಬೋಪ ಪಯ್ಯ ಮತ್ತು ಎಂ.ಪಿ ಅಪ್ಪಚ್ಚು(ರಂಜನ್‌) 
ಅವರುಗಳು ಪಶ್ತಿಮಘ ಟ್ಟ ಅರಣ್ಯ ಪ್ರದೇಶವನ್ನು ಯುನೆಸ್ಕೊ ಪಟ್ಟಗೆ ಸೇರ್ಪಡಿಸಿರುವ 
ಬಗ್ಗೆ ಹಾಗೂ ವಿಜ್ಞಾನಿ ಡಾ| ಕಸ್ತೂರಿರಂಗನ್‌ ಕು ನೀಡಿರುವ “ವರದಿಯ ಸಾಧಕ- 
ಬಾಧಕಗಳ ಬಗ್ಗೆ ಆರ 


ಪು.ತಿ.ನ 


[ಇ 


8. ಅರ್ಥ ಗಂಟೆ ಕಾಲಾವಧಿ ಚರ್ಚೆ 


ಶ್ರೀ ಬಿ.ಎನ್‌. ವಿಜಯಕುಮಾರ್‌ ಅವರು "ಬ.ಡಿ.ಎ ವತಿಯಿಂದ 
ನಿರ್ಮಾಣಗೊಂಡಿರುವ ಬಡಾವಣೆಗಳ” ಬಗ್ಗೆ ದಿನಾ೦ಕ: ೦3.12.೭೦13 ರಂದು 
ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ ಏಳನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 1೦1(6೨6)ಕ್ಕೆ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


0. ಖಾಸಗಿ ಸದಸ್ಯರ ಕಾರ್ಯಕಲಾಪಗಳು 


1 ಖಾಸಗೀ ವಿಧೇಯಕವನ್ನು ಮಂಡಿಸುವುದು 


ಕರ್ನಾಟಕ ಖಾಅ ಭೂಮಿಯ ನಿರಾತಂಕ ಸ್ವಾಧೀನತೆಯ ಸಂರಕ್ಷಣಾ 
ವಿಧೇಯಕ, 2೦18 
ಶ್ರೀ ಪಿ. ರಾಜೇವ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಖಾಅ ಭೂಮಿಯ ನಿರಾತಂಕ 
ಸ್ಥಾಧೀನತೆಯ ಸ೦ರಕ್ಷಣಾ ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


11. ವಿಧೇಯಕವನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಖಾಅ ಭೂಮಿಯ ನಿರಾತಂಕ ಸ್ಥಾಧೀನತೆಯ ಸಂರಕ್ಷಣಾ 
ವಿಧೇಯಕ, 2೦13 
ತ್ರೀ ಪಿ. ರಾಜೀವ್‌ (ವಿಧಾನ ಸಭಾ ಸದಸ್ಯರು) ಅವರು:- 


ಅ) ಕರ್ನಾಟಕ ಖಾಅ ಭೂಮಿಯ ನಿರಾತಂಕ ಸ್ವಾಧೀನತೆಯ ಸಂರಕ್ಷಣಾ 
ವಿಧೇಯಕವನ್ನು ಪರ್ಯಾಲೋಜಿಸಬೇಕೆಂದು ಸೂಚಿಸುವುದು; 
ಆ)ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


1] ಖಾಸಗೀ ನಿರ್ಣಯಗಳನ್ನು ಮಂಡಿಸುವುದು 


1 ಲ್ರೇ ಎಸ್‌.ಆರ್‌. ಪಿಶ್ವಸಾಥ್‌ ಮತ್ತು ಡಾ| ಕೆ ಕ್ರೇಸಿವಾಸ ಮೂರ್ತಿ ಅವರುಗಳು 
ಕೆಳಕಂಡ ಸಿರ್ಣಯವನ್ನು ಮಂಡಿಸುವುದು. 


“ನಿಗಮಿತ ಸಾಮಾಜಕ ಹೊಣೆಗಾರಿಕೆ ಚಟುವಟಕೆಗಳ (CSR activities) ಪೈಕಿ 
ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲ ಬರುವ ವಿಧಾನಸಭಾ ಕ್ಷೇತ್ರಗಳ ಅಭ ವೃದ್ಧಿಗಾಗಿ 
ಸಾರ್ವಜನಿಕ ಉದ್ದಿಮೆಗಳು/ಕಂಪಸನಿಗಳು/ರಾಜ್ಯ ಸರ್ಕಾರಿ ಸ್ವಾಮ್ಯದ 
ಉದ್ದಿಮೆಗಳು/ಖಾಸಗಿ ಕಂಪನಿಗಳು, ಪ್ರತಿ ವರ್ಷ ತಮ್ಮ ಲಾಭದ ಅಂಶದಲ್ಲ ಒಂದು 


ಪಾಅನ ಕೊಡುಗೆ"ಯನ್ನು ನೀಡುವ ಕುರಿತು ಈ ಸದನವು ನಿರ್ಣಲಯುಸುತ್ತದೆ.” 
ಪು.ತಿ.ನೋ,, 


ಜಗಾ 


2. ಕೇ ಅಪ್ಪಾಜಿ ಸಾಡಗೌಡ ಅವರು ಕೆಳಕಂಡ ಸಿರ್ಣಯವನ್ನು ಮಂಡಿಸುವುದು. 


“ಭಾರತ ಸಂವಿಧಾನದ ಕಲಂ 371"ಜೆ”ಗೆ ತಿದ್ದುಪಡಿ ಮಾಡಿ 
ಹೈದ್ರಬಾದ್‌-ಕರ್ನಾಟಕ ಭಾಗದ ಅತ್ಯ೦ತ ಹಿ೦ದುಳದ ಅಲ್ಲೆಗಳಾದ ಗುಲ್ಬರ್ಗಾ, 
ರಾಯಚೂರು, ಜೀದರ್‌, ಕೊಪ್ಪಳ ಮತ್ತು ಬಳ್ಳಾರಿ ಜಲ್ಲೆಗಳಗೆ ವಿಶೇಷ ಸ್ಥಾನಮಾನವನ್ನು 
ನೀಡಿರುವಂತೆ ಅದೇ ಭಾಗಕ್ಕೆ ಹೊಂದಿಕೊಂಡಿರುವ ಮತ್ತು ಅತೀ ಹಿ೦ದುಳದ 
ಜಲ್ಲೆಯಾದ ಟಜಾಪರ ಜಿಲ್ಲೆಯನ್ನು ಸಹ ಸಂವಿಧಾನದ ಕಲಂ 871'ಜೆ” ರಡಿ 
ಸೇರ್ಪಡಿಸಿ ವಿಶೇಷ ಸ್ಥಾನಮಾನ ನೀಡುವಂತೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡಲು ಈ ಸದನವು ನಿರ್ಣಯಿಸುತ್ತದೆ.'' 


3. ಕ್ರೀ ಹೆಚ್‌ಕೆ ಕುಮಾರಸ್ವಾಮಿ ಅವರು ಕೆಳಕಂಡ ನಿರ್ಣಯವನ್ನು ಮಂಡಿಸುವುದು. 


"ವಿಧಾನಸಭಾ ಕ್ಷೇತ್ರಗಳ ಪುನರ್‌ ವಿಂಗಡಣೆಯನ್ನು ಮಾಡುವಾಗ ಭೌಗೊಳಕ 
ವಿಸ್ತೀರ್ಣ ಮತ್ತು ಪ್ರದೇಶವಾರು ಸಮಸ್ಯೆಗಳನ್ನು ಪರಿಗಣಿಸದೇ ಜನಸಂಖ್ಯೆಯ 
ಆಧಾರದ ಮೇಲೆ ಪುನರ್‌ ವಿಂಗಡಣೆಯನ್ನು ಮಾಡಲಾಗಿದ್ದು, ಸರ್ಕಾರದಿಂದ 
ಅನುದಾನವು ಬಡುಗಡೆಯಾಗುವಾಗ ಜನಸಂಖ್ಯೆ ಆಧಾರದ ಮೇಲೆ 
ಚಡುಗಡೆಯಾಗುವುದರಿ೦ದ ಭೌಗೊಳಕವಾಗಿ ಹೆಚ್ಚು ವಿಸ್ತೀರ್ಣವುಳ್ಳ ಮತ್ತು ವಿವಿಧ 
ರೀತಿಯ ಸಮಸ್ಯೆಗಳರುವ ಕ್ಷೇತ್ರಗಳ ಅಜವೃದ್ಧಿಗೆ ಇದರಿಂದ ಹಿನ್ನಡೆಯುಂಬಾಗುತ್ತಿದ್ದು 
ಜನಸಂಖ್ಯೆಯನ್ನು  ಆಭಾರವಾಗಿಟ್ಟುಕೊಳ್ಳದೆ ಭೌಗೊಳಕ ವಿಸ್ತೀರ್ಣ ಮತ್ತು 
ಸಮಸ್ಯೆಗಳಗನುಗುಣವಾಗಿ ಕ್ಷೇತ್ರಗಳಗೆ ಅನುದಾನ ಬಡುಗಡೆ ಮಾಡಬೇಕೆಂದು 
ಅದರಲ್ಲೂ ವಿಶೇಷವಾಗಿ ಭೌಗೊಳಕವಾಗಿ ಹೆಚ್ಚು ಸಮಸ್ಯೆ ಇರುವ ಮಲೆನಾಡು 
ಭಾಗಗಳಗೆ ಅಗತ್ಯವಾದ ಅನುದಾನಗಳನ್ನು ಅಡುಗಡೆ ಮಾಡಬೇಕೆಂದು” ರಾಜ್ಯ 
ಸರ್ಕಾರವು ಕೇ೦ದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲು ಈ ಸದನವು ನಿರ್ಣಯಿಸುತ್ತದೆ. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Rg N 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


